[ 


ಕರ್ನಾಟಕ 


661 


ವಿಧಾನ ಪರಿಷತ್ತು 


: ಶ್ರೀ ಎನ್‌. ರವಿಕುಮಾರ್‌ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ಸಚಿವರು, 


ಉತ್ತರಿಸಬೇಕಾದ ದಿನಾಂಕ” 


: ಮಾನ ಸಾರಿಗೆ ಹಾಗೂ ಪರಿಶಿಷ್ಠ 
ಪಂಗಡಗಳ ಕಲಾಣ ಸಚಿವರು 
17-09-2021 


ಕ್ರ. ಸಂ. % ಶ್ನೆ 


(e 


ಉತ್ತರ 


ರ 


ಅ ರಾಜದ ಎಷ್ಟು 'ಜೆಲ್ಪೆಗಳಲ್ಲಿ ಖಾಸಗಿ ಬಸ್ಸುಗಳು 
ಸಂಡಿರಿಸುತಿತೆ: ” ಇವುಗಳಿಗೆ 


ಯಾವಕ್ಕಾರೇಜ್‌)ಗಳು ಸಂಚರಿಸತ್ತಿವೆ'' ಅಲ್ಲದೆ, ಖಾಸಗಿ ಬಸ್ಟ್‌ಗಳು 
ರೀತಿಯಲ್ಲ ಲೈಸೆನ್ಸ್‌ ನೀಡಲಾಗುತ್ತದೆ. . [ಪ್ರವಾಸಿ ಬಸುಗಳಾಗಿ ನೋಂದಣಿಯಾಗಿದ್ದು, ಬೆಪ್ಪಂದ 


ಗ್‌ ] 
ರಾ 15 ಜಿಲೆಗಳಲಿ ಮಜಲು ವಾಹನ (ಸೇಜ್‌ 


ವಾಹನಗಳು $ರ್ನಾಟಕ WE ಹಾಗೂ ಅಖಿಲ 
ಭಾರತ ಪ್ರವಾಸಿ ರಹದಾರಿಯ ಮು ಪಡೆದು ತೆರಿಗೆ ಪಾವತಿಯ 
ಮೇರೆಗೆ ಭಾರತದಾದ್ಯಂತ ಸಂಚಿರಿಸಲು ಅನುಮತಿಯನ್ನು 
ಹೊಂದಿರುತ್ತವೆ. 


ಆ ಸ್ಟೇಜ್‌ ಕ್ಯಾರಿಯರ್‌ ಅನುಮತಿ ಎಂದರೇನು? 


ಈ : ಅನುಮತಿಯನು " ನೀಡಲಾಗಿದೆ. 
' [ಜಿಲ್ಲಾವಾರು ವಿವರ ನೀಡುವುದು. 


ಳಿದ 2” ವರ್ಷಗಳಲಿ ಎಷು ವಾಹನಗಳಿಗೆ?(40)ರ ಈಸಾ “Stage Carriage means a 


ಪ್ರಯಾಣ ದರಗಳಲ್ಲಿ ಬಾಡಿಗೆಗೆ ಅಥವಾ ಸ 


[ಕಾಯ್ದೆ 1988ರ ಸೆಕ್ಷನ್‌ 725 ಅಡಿಯಲ್ಲಿ ನೀಡಲಾಗುವ 


| O 
) ಸಂಸ್ಥಗಳದಾಗಿರುತ್ತದೆ. 


ಮೋಟಾರು ವಾಹಸ ಕಾಯ್ದೆ 1988ರ ಸೆಕ್ಷನ್‌ 


motor vehicle constructed or adopted to 
carry more than 6 passengers excluding 
the.driver for hire or reward at separate 
fares paid by or for: individual 
passengers, either for the whote journey 
or for stages of the journey (ಮಜಲು ವಾಹನ 
ಎಂದರೆ ಪೂರ್ಣ ಪ್ರಯಾಣಕ್ಕೆ ಅಧವಾ ಪ್ರಯಾಣದ 
ಮಜಲುಗಳಿಗೆ ಪ್ರತ್ಛೇಕ ಪ್ರಯಾಣಿಕರು ಸಂದಾಯ ಮಾಡಿದ 
ಅಥವಾ ಅವರ ಪರವಾಗಿ ಸಂದಾಯ ಮಾಡಲಾದ ಪ್ರಶ್ನೇ 


ಚಾಲಕನನು ಹೊರತುಪಡಿಸಿ ' 
ಪ್ರಯಾಣಿಹೆನು ಸಾಗಿಸಲು 
ಅಳವಡಿಸಿದ ಮೇಟಾರು ವಾಹನ)” 


6ಕಿಂತ ಹೆಚ 
ನಿಮಿಣಿದ' ಅಥವ 


ಒಂದು: ಮಾರ್ಗದಲ್ಲಿ ಪತೀ ಹಂತದಲಿ 


ಣೌ 


ಪ್ರಯಾಣಿಕರನು ಕೊಂಡೊಯಲು ಮೋಟಾರು ವಾಹನ 
ರಹದ್‌ರಿಯನು ಸೇಜ್‌ ಕ್ಯಾರಿಯರ್‌ ಅನುಮತಿ ಎಂದು! 
ಹೇಳಲಾಗುತ್ತದೆ" 
ಸರ್ಕಾರದ ಅಧಿಸೂಚನೆ ಸಂಖೆ ಸಾರಿಇ 174 ಸಾಇಪ 
2015 ದಿನಾಂಕ; 07-03-2018 ರನಯ ನಾರದ 
ಸಮಗ್ರ ಸಾರಿಗೆ ಯೋಜನೆಯನ್ನು ಜಾರಿಗೆತಂದಿದ್ದು, ಔದರ 
ಅಪಯಯ ಕರ್ನಾಟಕ ರಾ ಎಲ್ಲಾ ನಗರ, ಪೆಟಣ ಮತ್ತು 
ಹಳ್ಳೆಗಳಿಗೆ ಸಾರಿಗೆ ಸೌವನು” ಒದಗಿಸುವ ನಂಪೂಣಕೆ 
ಜವಾಬಾರಿಯು ಸಕರ್ಕಿರ ಅಧೀನ ಸಾರಿಗೆ 


ಸಮಗ್ರ ಸಾರಿಗೆ ಯೋಜನೆಯನು ಜಾರಿಗೆ ತಂದ 
ನಂತರ ರಾಜದೆಲ್ಲಿ ಖಾಸಗಿ ಮಜಲು ವಾಜೆನ ಪವರ್ತಕರಿಗೆ 


ಯಾವುದೇ 'ರಹದಾರಿಯನ್ನು ನೀಡಲಾಗಿರುವುನಲ. 
ಣ್ಯ ಷ್‌ ಸ 


ಇ ಕೊರೋನಾದಿಂದ ಲಾಕ್‌ಡೌನ್‌] 
ಸಮಯದಲ್ಲಿ ಖಾಸಗಿ ಬಸ್ತುಗಳ ವಾಹನ 
ಚಾಲಕರಾಗಿ, ನಿರ್ವಾಹಕರಾಗಿ ಕೆಲಸ 
ಮಾಡುತ್ತಿದ್ದ ನೌಕರರಿಗೆ - ಸರ್ಕಾರದಿಂದ 
ಯಾವ ರೀತಿಯ ಸೌಲಭಗಳನ್ನು 
ಒದಗಿಸಲಾಗಿದೆ? ಶ 


ಕೊರೋನಾದಿಂದ ಲಾಕ್‌ಡೌನ್‌-1ರ ಸಮಯದಲ್ಲಿ! - 
ಆಟೋರಿಕ್ಷಾ ಮತ್ತು ಟಾಕ್ಷಿ ಚಾಲಕರಿಗೆ ಒಮ್ಮೆ ಪರಿಹಾರ 
ಧನವಾಗಿ" ರೂ.5,0ರಿಂ/- ಳನ್ನು ಹ ಹಾಗೂ ಲಾಕ್‌ಡೌನ್‌ 2ರ: 
ಸಮಯದಲ್ಲಿ ಆಟೋರಿಕ್ಷಾ, ಮ್ಯಾ 
ಚಾಲಕರಿಗೆ "ಒಮ್ಮೆ ರಿಕಾ "ಟಾ Me Ke 00/- 
“ಗಳನ್ನು ಸರ್ಕಾರದ "ಪತಿಯಿಂದ ವಿತರಿಸಲಾಗಿರುತ್ತದೆ. 


ಖಾಸಗಿ ಬಸ್ಸುಗಳ ವಾಹನ ಚಾಲಕರಾಗಿ, 
ನಿರ್ವಾಹಕರಾಗಿ ಕೆಲಸ ಮಾಡುತ್ತಿದ್ದ ನೌಕರರಿಗೆ ಸಾರಿಗೆ ' 
ಇಲಾಖೆಯಿಂದ ಯಾವುದೇ ರೀತಿಯ ಪರಿಹಾರ ಧನವನ್ನು 


ಟಡಿ 95 ಟಿಡಿಕ್ಕೂ 2021 


[ನೀಡಲಾಗಿರುವುದಿಲ್ಲ. 
AES 


ಮಾನ ಸಾರಿಗೆ ಮತ್ತು ಪರಿಶಿಷ 
' ಪಂಗೆಡಗಳ ಕಲಾಣ ಣ ಸಚಿವರ 


